ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಮೈಸೂರು ಅರಮನೆ ಸಂರಕ್ಷಣೆ 


ಶ್ರೀ ಆರ್‌.ಧರ್ಮಸೇನ (ಸ್ಮ4ಳೀಯ ಸಂಸ್ಥೆಗಳ ಕ್ಲೇತು :- 
1283 (1446) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಮೈಸೂರು ಅರಮನೆ ಶಿಥಿಲಗೊಂಡಿದ್ದು, ಅಲ್ಲಲ್ಲಿ ಸೋರುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; ಬಂದಿದ್ದಲ್ಲಿ, ಇದನ್ನು ದುರಸ್ಥಿಪಡಿಸಲು ಸರ್ಕಾರ ಕಮ ಕೈಗೊಳ್ಳುವುದೇ ; 


Om! 


(ಆ) ವಿಶ್ವವಿಖ್ಯಾತ ದಸರಾ ನೋಡಲು ಸಾವಿರಾರು ಜನರು ಮೈಸೂರಿಗೆ ಬರುತ್ತಿದ್ದು, ಅರಮನೆಗೂ ಜನ 
ಭೇಟಿ ನೀಡುತ್ತಿರುವುದರಿಂದ ಇದರ ಸಂರಕ್ಷಣೆಗೆ ಸರ್ಕಾರದಿಂದ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ? 


